ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ತೆರೆಗಳ ಅಭಿವೃದ್ಧಿ ಕುರಿತು 


ಶ್ರೀ ರಘುನಾಥ್‌ ರಾವ್‌ ಮಲ್ಮಾಪೂರೆ (ವಿಧಾನಸಭೆಯಿಂದ ಚುನಾಯಿತರಾದವರು) :- 


1234 (1557) ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಸಣ್ಣ 
ನೀರಾವರಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬೀದರ್‌ ಜಿಲ್ಲೆಯಲ್ಲಿರುವ ಸಣ್ಣ ನೀರಾವರಿ ಇಲಾಖೆಗೆ ಸೇರಿದ ಕೆರೆಗಳ ಸಂಖ್ಯೆ ಎಷ್ಟು ; ಇವುಗಳು 
ಯಾವ ಯಾವ ಗ್ರಾಮಗಳಲ್ಲಿವೆ; ಹಾಗೂ ಇವುಗಳ ನೀರಾವರಿ ಸಾಮಥ್ರ್ಯ ಎಷ್ಟು ; (ಸಂಪೂರ್ಣ ವಿವರ 
ನೀಡುವುದು) 


(ಆ) ಜಿಲ್ಲೆಯ ಜನ ಮತ್ತು ರೈತರ ಸಂಖ್ಯೆಗೆ ಅನುಗುಣವಾಗಿ ಇನ್ನು ಎಷ್ಟು ಕೆರೆಗಳ ಅವಶ್ಯಕತೆ ಇದೇ; 
(ಮಾಹಿತಿ ಒದಗಿಸುವುದು) 


(ಇ) ಜಿಲ್ಲೆಯಲ್ಲಿ ಹೊಸದಾಗಿ ಸಣ್ಣ ಕೆರೆಗಳನ್ನು ನಿರ್ಮಿಸಲು ಯಾವಾಗ ಸರ್ಮೆ ಕಾರ್ಯವನ್ನು 
ಕೈಗೊಳ್ಳಲಾಗಿದೆ ; ಪ್ರಸಕ್ತ ಸಾಲಿನನ್ವಯ ಜಿಲ್ಲೆಯ ಯಾವ ಯಾವ ಗ್ರಾಮಗಳಲ್ಲಿ ಸಣ್ಣ ಕೆರೆಗಳನ್ನು 
ನಿರ್ಮಿಸಲಾಗುವುದು; ಇದಕೆ ಅಗತ್ಯ ಇರುವ ಹಣ ಎಷ್ಟು ; 


(ಈ) ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ಜಿಲ್ಲೆಯ ಸಣ್ಣ ಕೆರೆಗಳ ಸಂರಕ್ಷಣೆ ನಿರ್ವಹಣೆ ಮತ್ತು 
ಜೀರ್ಣೋದ್ಧಾರಕ್ಕೆ ಸರ್ಕಾರ ಪ್ರತಿ ವರ್ಷ ವೆಚ್ಚ ಮಾಡಿದ ಹಾಗೂ ಇದೇ ಅವಧಿಯಲ್ಲಿ ಕೇಂದ್ರ 
ಸರ್ಕಾರದಿಂದ ಬಂದಿರುವ ಹಣವೆಷ್ಟು ; 


(ಉ) ಹಾಗಿದ್ದಲ್ಲಿ, ಕೇ೦ದ್ರ ಹಾಗೂ ರಾಜ್ಯ ಸರ್ಕಾರವು ನೀಡಿರುವ ಅನುದಾನದಲ್ಲಿ ಜಿಲ್ಲೆಯಲ್ಲಿ ವಿವಿಧ 
ಕೆರೆಗಳಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಗಳು ಯಾವುವು? (ಕೆರೆಗಳ ಊರು ಅಂಕಿ ಅಂಶಗಳನ್ನು 
ಒದಗಿಸುವುದು) 


